KN : 
ರ್‌ 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 559 (598) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ರವಿಕುಮಾರ್‌(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ: ದೇವಸ್ಥಾನಗಳು ಬಳಸುವ ವಿದ್ಯತ್‌ ದರ ನಿಗದಿ ಕುರಿತು 


(ಅ) ಸರ್ಕಾರವು ದೇವಸ್ಥಾನಗಳಿಗೆ ಬಳಸುವ ಒಂದು ಯುನಿಟ್‌ ವಿದ್ಯುತ್‌ಗೆ ಎಷ್ಟು ದರವನ್ನು 
ನಿಗದಿಪಡಿಸಿದೆ; 


(ಆ) ಸರ್ಕಾರವು ರಾಜ್ಯದಲ್ಲಿ ಮಸೀದಿ ಮತ್ತು ಚರ್ಚ್‌ಗಳು ಬಳಸುವ ಒಂದು ಯುನಿಟ್‌ 
ವಿದ್ಯತ್‌ಗೆ ಎಷ್ಟು ದರವನ್ನು ನಿಗದಿಪಡಿಸಲಾಗಿದೆ; 


(ಇ) ಗುರುದ್ವಾರ, ದರ್ಗಾ ಹಾಗೂ ಮದರಸಗಳು ಬಳಸುವ ಒಂದು ಯುನಿಟ್‌ ವಿದ್ಯುತ್‌ 
ನಿಗದಿಪಡಿಸಿದ ದರ ಎಷ್ಟು? 


